ಕರ್ನಾಟಕ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


2017 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಘೋಟ್ಸೆಕರ ಶ್ರೀಕಾಂತ ಲಕ್ಷಣ (ವಿಧಾನಸಚೆಯಿಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


24.03.2021 


ಉತ್ತರಿಸುವ ಸಚಿವರು 


ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು. 


ಪ್ರಶ್ನೆ 


ಉತ್ತರ 


ಹಿಂದುಳಿದ ವರ್ಗಗಳ ಕಲ್ಯಾಣ 
ಇಲಾಖೆಯಡಿ 
ಕಾರ್ಯನಿರ್ವಹಿಸುತ್ತಿರುವ 
ಮೆಟ್ರಿಕ್‌-ಪೂರ್ವ ಹಾಗೂ 
ಮೆಟ್ಟಿಕ್‌-ನಂತರದ ಹಾಸ್ಕೆಲ್‌- 
ಗಳ ಸಂಖ್ಯೆ ಎಷ್ಟು: ಅವು 
ಯಾವುವು; (ಜಿಲ್ಲಾ ಮತ್ತು 
ತಾಲ್ಲೂಕುವಾರು ವಿವರ 
ನೀಡುವುದು) 


ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖಾ ವತಿಯಿಂದ 
ರಾಜ್ಯದಲ್ಲಿ 1301 ಮೆಟ್ರಿಕ್‌-ಪೂರ್ವ ಮತ್ತು 1137 ಮೆಟ್ರಿಕ್‌- 
ನಂತರದ ಹೀಗೆ ಒಟ್ಟು 248 ವಿದ್ಯಾರ್ಥಿನಿಲಯಗಳು 
ಕಾರ್ಯನಿರ್ವಹಿಸುತ್ತಿದ್ದು ವಿವರ ಕೆಳಕಂಡಂತಿದೆ. 


ಕ್ರ. 
ಸೆಂ. 


ವಿವರ ವಿದ್ಯಾರ್ಥಿನಿಲಯಗಳ ವಿವರ 
ಬಾಲಕರು | ಬಾಲಕಿ | ಒಟ್ಟು 
ಯರು 


291 


1 ಮೆಟ್ರೆಕ್‌-ಪೂರ್ವ 1010 1301 
ವಿದ್ಯಾರ್ಥಿನಿಲಯಗಳು 
2 ಮೆಟ್ರಿಕ್‌-ನಂತರದ 

ವಿದ್ಯಾರ್ಥಿನಿಲಯಗಳು 


ಒಟ್ಟು 


509 628 1137 


1519 919 2438 


ಜಿಲ್ಲಾವಾರು ಮತ್ತು ತಾಲ್ಲೂಕುವಾರು ವಿದ್ಯಾರ್ಥಿ ನಿಲಯಗಳ 
ವಿವರವನ್ನು https://bewd.karnataka.gov.in ರಲ್ಲಿ" 
ನೀಡಲಾಗಿದೆ. 


ಈ ಹಾಸ್ಕೆಲ್‌-ಗಳನ್ನು 2019-20 
ಹಾಗೂ 2020-21ನೇ 
ಸಾಲಿನಲ್ಲಿ ಯಾವಾಗ 
ಪ್ರಾರಂಭಿಸಲಾಯಿತು; 
ಅದರಲ್ಲಿ ವಾಸ್ತವ್ಯವಿರುವ 
ಮಕ್ಕಳ ಸಂಖ್ಯೆ ಎಷ್ಟು; ಇವರಿಗೆ 
ನೀಡಿರುವ ಮೂಲಭೂತ 
ಸೌಕರ್ಯ ಏನು; 
(ವಾಸ್ತವ್ಯವಿರುವ 
ವಿದ್ಯಾರ್ಥಿಗಳ ಖರ್ಚು ವೆಚ್ಚದ 
ಸಂಪೂರ್ಣ ವಿವರ 
ನೀಡುವುದು) 


2019-20ನೇ ಸಾಲಿನ ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ 
ವಿದ್ಯಾರ್ಥಿನಿಲಯಗಳನ್ನು ಪ್ರಾರಂಭಿಸಲಾಗಿದ್ದು, ಮೆಟ್ರಿಕ್‌- 
ಪೂರ್ವ ವಿದ್ಯಾರ್ಥಿನಿಲಯಗಳಲ್ಲಿ 64079 ವಿದ್ಯಾರ್ಥಿಗಳಿಗೆ ಮತ್ತು 
ಮೆಟ್ರಿಕ್‌-ನಂತರದ ವಿದ್ಯಾರ್ಥಿನಿಲಯಗಳಲ್ಲಿ 99725 
ವಿದ್ಯಾರ್ಥಿಗಳಿಗೆ ಪ್ರವೇಶವನ್ನು ಕಲ್ಪಿಸಲಾಗಿರುತ್ತದೆ. 


ಕೋವಿಡ್‌-19ರ ಹಿನ್ನೆಲೆಯಲ್ಲಿ 2020-21ನೇ ಸಾಲಿನಲ್ಲಿ 
ವಿದ್ಯಾರ್ಥಿನಿಲಯಗಳನ್ನು ನಪೆಂಬರ್‌-20200ರ ಮಾಹೆಯಿಂದ 
ಹಂತ ಹಂತವಾಗಿ ಪ್ರಾರಂಭಿಸಲಾಗಿದ್ದು, ಮೆಟ್ರಿಕ್‌-ನಂತರದ 
ವಿದ್ಯಾರ್ಥಿನಿಲಯಗಳಲ್ಲಿ ನವೀಕರಣ ಮತ್ತು ಹೊಸ 
ವಿದ್ಯಾರ್ಥಿಗಳು ಸೇರಿ 98062 ವಿದ್ಯಾರ್ಥಿಗಳಿಗೆ 
ಪ್ರವೇಶಾವಕಾಶವನ್ನು ಕಲ್ಪಿಸಲಾಗಿದ್ದು, ಮೆಟ್ರಿಕ್‌-ಪೂರ್ವ (6 
ರಿಂದ 10ನೇ ತರಗತಿವರೆಗೆ ವಿದ್ಯಾರ್ಥಿನಿಲಯಗಳಿಗೆ ಪ್ರವೇಶ 
ಪ್ರಕ್ರಿಯೆಯು ಚಾಲ್ತಿಯಲ್ಲಿದ್ದು, 40690 ವಿದ್ಯಾರ್ಥಿಗಳಿಗೆ 
ಪ್ರವೇಶವನ್ನು ಕಲ್ಪಿಸಲಾಗಿರುತ್ತದೆ. 


ವಿದ್ಯಾರ್ಥಿನಿಲಯಗಳಲ್ಲಿ ವಾಸ್ತವ್ಯವಿರುವ ವಿದ್ಯಾರ್ಥಿಗಳಿಗೆ 
ಒದಗಿಸಲಾಗಿರುವ ಮೂಲಭೂತ ಸೌಕರ್ಯಗಳು ಹಾಗೂ ಖರ್ಚು 
ವೆಚ್ಚದ ವಿವರಗಳನ್ನು https:/{bcwd.karnataka.gov.in 
ರಲ್ಲಿ ನೀಡಲಾಗಿದೆ. 


ಇ) [2020-21ನೇ ಸಾಲಿನಲ್ಲಿ ಎಷ್ಟು] ಕೋವಿಡ್‌-19ರ ಹಿನ್ನೆಲೆಯಲ್ಲಿ 2020-21ನೇ ಸಾಲಿನಲ್ಲಿ 
ವಿದ್ಯಾರ್ಥಿಗಳು ಹಾಸ್ಸೆಲ್‌-ನಲ್ಲಿ | ವಿದ್ಯಾರ್ಥಿನಿಲಯಗಳನ್ನು ನಮೆಂಬರ್‌-2020ರ' 
ಪ್ರಮೇಶಾತಿ ಪಡೆದಿರುತ್ತಾರೆ; | ಮಾಹೆಯಿಂದ ಹಂತ ಹಂತವಾಗಿ ಪ್ರಾರಂಭಿಸಲಾಗಿದ್ದು, 
ಹಾಸ್ಕೆಲ್‌-ಗಳು ಪ್ರಾರಂಬಿಸಲು | ಮೆಟ್ರಿಕ್‌-ನಂತರದ ವಿದ್ಯಾರ್ಥಿನಿಲಯಗಳಲ್ಲಿ ನವೀಕರಣ 
ಇರುವ ನಿಯಮಾವಳಿಗಳೇನು; | ಮತ್ತು ಹೊಸ ವಿದ್ಯಾರ್ಥಿಗಳು ಸೇರಿ 98062 ವಿದ್ಯಾರ್ಥಿಗಳಿಗೆ 
ಸಂಬಂಧಿಸಿದ ವಿದ್ಯಾರ್ಥಿಗಳಿಗೆ | ಪ್ರವೇಶಾವಕಾಶವನ್ನು ಕಲ್ಪಿಸಲಾಗಿದ್ದು, ಮೆಟ್ರಿಕ್‌-ಪೂರ್ವ (6 
ಯಾವ ದಿನಾಂಕದಿಂದ | ರಿಂದ 10ನೇ ತರಗತಿವರೆಗೆ) ವಿದ್ಯಾರ್ಥಿನಿಲಯಗಳಿಗೆ ಪ್ರವೇಶ 
ಮೂಲಭೂತ ಸೌಲಭ್ಯ | ಪ್ರಕ್ರಿಯೆಯು ಚಾಲ್ತಿಯಲ್ಲಿದ್ದ, 40690 ವಿದ್ಯಾರ್ಥಿಗಳಿಗೆ 
ಒದಗಿಸಿರುತ್ತೀರಿ; ಪ್ರವೇಶವನ್ನು ಕಲ್ಪಿಸಲಾಗಿರುತ್ತದೆ. 

ಈ ವಿದ್ಯಾರ್ಥಿನಿಲಯಗಳನ್ನು ಕೋವಿಡ್‌-19ರ 
ಹಿನ್ನೆಲೆಯಲ್ಲಿ ಸರ್ಕಾರದಿಂದ ನೀಡಲಾಗಿರುವ $0? 
(ಪ್ರಮಾಣಿಕ ಕಾರ್ಯಾಚರಣಾ ವಿಧಾನ) 
ಮಾರ್ಗಸೂಚಿಗಳಿಗನುಸಾರವಾಗಿ ಪ್ರಾರಂಭಿಸಲಾಗಿರುತ್ತದೆ. 
ಈ ವಿದ್ಯಾರ್ಥಿನಿಲಯಗಳಲ್ಲಿನ ವಿದ್ಯಾರ್ಥಿಗಳಿಗೆ 
ವಿದ್ಯಾರ್ಥಿನಿಲಯ ಪ್ರಾರಂಭವಾದ ದಿಸಾಂಕದಿಂದಲೇ 
ಊಟ, ವಸತಿ ಜೊತೆಗೆ ಇತರೆ ಅಗತ್ಯ ಮೂಲಭೂತ 
ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. 

ಈ) | ಇಲ್ಲಿಯವರೆಗೆ ಬಂದಿರುವ | ಈ ವಿದ್ಯಾರ್ಥಿನಿಲಯಗಳಿಗೆ ಬಿಡುಗಡೆಯಾಗಿರುವ ಹಾಗೂ 
ಅನುದಾನ ಮತ್ತು ಯಾವ ಯಾವ | ಕಲ್ಪಿಸಲಾಗಿರುವ' ಸೌಕರ್ಯಗಳಿಗೆ ಖರ್ಚು ಮಾಡಿರುವ 
ಸೌಕರ್ಯಗಳಿಗೆ ಎಷ್ಟು ಮೊತ್ತವನ್ನು | ಅನುದಾನದ ತಿಂಗಳವಾರು, ವರ್ಷವಾರು ಮತ್ತು 
ಖರ್ಚು ಮಾಡಲಾಗಿದೆ; | ಲೆಕ್ಕಶೀರ್ಷಿಕೆವಾರು ವಿವರವನ್ನು 
(ತಿಂಗಳವಾರು, ವರ್ಷವಾರು ಯಾವ | htps://bcwd.karnataka.gov.in/ ರಲ್ಲಿ ನೀಡಲಾಗಿದೆ. 
ಯಾವ ಲೆಕ್ಕಶೀರ್ಷಿಕೆಯಲ್ಲಿ 
ಅನುದಾನ ಖರ್ಚು ಮಾಡಿರುವ 
ಸವಿಸ್ತಾರ' ವರದಿ ನೀಡುವುದು) 


ಸಂಖ್ಯೆ:ಹಿಂವಕೆ 245 ಬಿಂಎ೦ಎಸ್‌ 2021 


\e 
A 
(ಕೋಟ ಶ್ರೀನಿವಾಸ ಪೂಜಾರಿ) 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ 


